ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 3005 (2538) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಪಶುಸಂಗೋಪನೆ ಸಚಿವರು 
ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಿಗೆ ಮಂಜೂರಾದ ಅನುದಾನದ ಕುರಿತು 


(ಅ) 2018-19 ರಿ೦ದ 2020-21ನೇ ಸಾಲಿನವರೆಗೆ ಬೀದರ್‌ ಜಿಲ್ಲೆಯ ಪಶುಸಂಗೋಪನೆ ಇಲಾಖೆಗೆ 
ಸಂಬಂಧಿಸಿದಂತೆ ಎಲ್ಲಾ ಯೋಜನೆಗಳಿಗೆ ಬಂದಿರುವ ಅನುದಾನ ಎಷ್ಟು ; 


(ಆ) ಯಾವ ಯಾವ ಯೋಜನೆಗಳ ಅಡಿಯಲ್ಲಿ ಎಷ್ಟೆಷ್ಟು ಅನುದಾನ ಮಂಜೂರು 
ಮಾಡಲಾಗಿದೆ"; (ಪ್ರದೇಶದ ಪ್ರತಿಗಳ ಸಮೇತ ಸಂಪೂರ್ಣ ವಿವರ ನೀಡುವುದು) 


(ಇ) ಮಂಜೂರಾದ ಅನುದಾನದಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ಯಾವುವು? 
(ಸಂಪೂರ್ಣ ಮಾಹಿತಿ ನೀಡುವುದು) 


